ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಬೀದರ್‌ ಜಿಲ್ಲೆಯ ವಸತಿ ನಿಲಯಗಳ ಕಂಪ್ಯೂಟರ್‌ ಲ್ಯಾಬ್‌ ಬಗ್ಗೆ 
ಶ್ರೀಅರವಿಂದಕುಮಾರ್‌ಅರಳಿ(ವಿಧಾನಸಭೆಯಿಂದಚುನಾಯಿತರಾದವರು):- 


1105 (1371) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೀದರ್‌ ಜಿಲ್ಲೆಯ ಎಷ್ಟು ವಸತಿ ನಿಲಯಗಳಲ್ಲಿ ಕಂಪ್ಯೂಟಿರ್‌ ಲ್ಯಾಬ್‌ ಹಾಗೂ ಗ್ರಂಥಾಲಯಗಳಿವೆ; 


(ಆ) ಇವುಗಳಲ್ಲಿ ಎಷ್ಟು ಕಾರ್ಯನಿರ್ವಹಿಸುತ್ತವೆ ; ಮತ್ತು ಎಷ್ಟು ಕಾರ್ಯನಿರ್ವಹಿಸುತ್ತಿರುವುದಿಲ್ಲ ; 
ಅದಕ್ಕೆ ಕಾರಣವೇನು? (ತಾಲ್ಲೂಕುವಾರು ಸಂಪೂರ್ಣವಾದ ವಿವರವನ್ನು ನೀಡುವುದು) 


